ಸಮನ್ಸಯ ಶಿಕ್ಷಣ: 
0 


ಸಮಂಜಸ ಅರ್ಥಗಹಿಕೆಯನ್ನು ರೂಪಿಸುವಲ್ಲಿನ ಸವಾಲುಗಳು 


ಡಾ. ಅಂಕುರ್‌ ಮದನ್‌ 


ಕಳೆದ ಆರು ವರ್ಷಗಳಂದ ಶಿಕ್ಷಣ ವಿಷಯದ ಸ್ನಾತಕೋತ್ತರ 
ಪದವಿಗೆ ಸಮನ್ವಯ ಶಿಕ್ಷಣದ ಬಣ್ಣೆ ಪಾಠಮಾಡುತ್ತಿರುವ ನಾನು 
ವರ್ಷ ಕಳೆದಂತೆ ವಿದ್ಯಾರ್ಥಿಗಳಂದ ಒಂದು ಬಗೆಯ 
ಅನುಮಾನದಿಂದ ವ್ಯವಹರಿಸುವಂತಾಗಿದೆ. ಈಗಾಗಲೇ 
ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯ ವಾಸ್ತವಗಳಗೆ ತೆರೆದುಕೊಂಡಿರುವ 
ವಿದ್ಯಾರ್ಥಿಗಳು ಭಾರತದಲ್ಪ್ಲನ ಬಹುತೇಕ ಶಾಲೆಗಳಲ್ಲರುವ 
ಮಿತಿಗಳ ಬಧ್ಗೆಯೂ ಚೆನ್ನಾಗಿ ಅರಿತಿದ್ದಾರೆ. ಸಂಪನ್ಮೂಲಗಳ ಕೊರತೆ 
ಇರುವ ತರಗತಿ ಕೊಠಡಿಗಳು, ಸರಿಯಾದ ತರಬೇತಿಯುಲ್ಲದ ಮತ್ತು 
ಮಕ್ಕಳೊಡನೆ ಒಡನಾಡಲು ಯಾವುದೇ ಪ್ರೇರಣೆ ಇಲ್ಲದ ಶಿಕ್ಷಕರನ್ನು 
ಕಂಡಿದ್ದಾರೆ. ಕಠಿಣವಾದ ಮತ್ತು ವಾಸ್ತವ ಸನ್ನಿವೇಶಕ್ಕೆ ಬಹಳ 
ದೂರವಿರುವ ಪಠ್ಯಕ್ರಮವನ್ನು ಅರ್ಥಮಾಡಿಕೊಳ್ಳಲು ಹೆಣಗುತ್ತಿರುವ 
ಕಅಕಾ ಸಮಸ್ಯೆಗಳುಳ್ಳ ಮಕ್ಕಳೊಡನೆ ಕೆಲಸ ಮಾಡಿದ್ದಾರೆ. 


ಹಾಗಾಗಿ. ನಾನು ಅವರಿಗೆ ಸಮನ್ವಯ ಶಿಕ್ಷಣದ ಪರಿಚಯ ಮಾಡಿಸಿ 
ಸಂಬಂಧಪಟ್ಟ ಕಾಲಯುದೆಗಳು ಮತ್ತು ನೀತಿ ನಿಯಮಗಳ 
ದಾಖಲೆಗಳನ್ನು ಮಾನವ ಹಕ್ಲುಗಳ ಮತ್ತು ಸಾಮಾಜಕ ನ್ಯಾಯದ 
ಬಧ್ಧೆ ಚರ್ಚೆಗಳನ್ನು ಎತ್ತಿತೋರಿಸಿ ಸಮನ್ವಯ ಶಿಕ್ಷಣದ ಅನುಷ್ಠಾನಕ್ಕೆ 
ಅವರ ಬೆಂಬಲ ಪಡೆಯಲು ನೋಡಿದಾಗ  ಮೇಲನ 
ಅನುಭವಗಳಂದಾಗಿ ನನ್ನ ಈ ಪ್ರಸ್ತಾಪವನ್ನು ಅವರು 
ಸಂಶಯದಿಂದಲೇ ನೋಡುತ್ತಾರೆ ಮತ್ತು ವಾಸ್ತವದಲ್ಲ ಇದರ 
ಜಾರಿಯ ಸಾಧ್ಯತೆಯ ಬಗ್ದೆ ಕಠಿಣ ಪ್ರಶ್ನೆಗಳನ್ನು ಕೇಳುತ್ತಾರೆ. ನನ್ನ 
ವಿದ್ಯಾರ್ಥಿಗಳೆದುರು ಈ ಪ್ರಶ್ನೆಗಳಗೆ ಹೆದರುವುದಿಲ್ಲವೆಂದು 
ತೋರಿಸಿಕೊಳ್ಳಲು ಹೆಣಗುತ್ತಾ, ಮನವರಿಕೆ ಮಾಡುವಂತೆ 
ವಾದಿಸಿದರೆ, ಮತ್ತೊಂದು ಬಗೆಯ ಸವಾಲನ್ನೂ ಎದುರಿಸುತ್ತೇನೆ. 
ಭಾರತದ ಸಂದರ್ಭದಲ್ಲ ಸಮನ್ವಯ ಶಿಕ್ಷಣದ ಸರಿಯಾದ 
ಮಾರ್ಗದರ್ಶಿ ಸೂತ್ರಗಳು, ಅದರ ಅನುಷ್ಠಾನಕ್ಕೆ ಅಗತ್ಯವಾದ 
ಶಿಫಾರಸುಗಳು ಇರುವ ಒಂದು ಚೌಕಟ್ಟನ್ನು ನೀಡಬಲ್ಲ 
ಪರಿಪೂರ್ಣವಾದ ಮತ್ತು ಗೊಂದಲವಿಲ್ಲದ ಪರಿಕಲ್ಪನೆಯನ್ನು ಅವರ 
ಮುಂದೆ ಮಂಡಿಸಲು ಅಸಮರ್ಥಳಾಗುತ್ತೇನೆ. ನಾನು 
ತರಗತಿಯಲ್ಲ ಬೋಧಿಸಲು ಉಪಯೋಗಿಸುವ ಹೆಚ್ಚಿನೆಲ್ಲ ಆಕರಗಳು 
ಮತ್ತು ಪ್ರಬಂಧಗಳು ಪಾಶ್ಞಾತ್ಯ ಜಗತ್ತಿನಲ್ಲ ಸೃಷ್ಟಿಯಾದವು. ಅಲ್ಲ 
ಸಮನ್ವಯ ಶಿಕ್ಷಣವು ಒಂದು ಪರಿಕಲ್ಪನೆಯಾಗಿ ಮತ್ತು 
ಅನುಷ್ಠಾನದಲ್ಲ ಬಹಳ ವರ್ಷಗಳಂದ ಶಿಕ್ಷಣ ಸಂಕಥನಗಳಲ್ಪ 
ಇದೆಯಷ್ಟೇ ಅಲ್ಲದೆ ಅದರ ಮೂಲ ಮತ್ತು ಅನುಷ್ಠಾನ ಚಾರಿತ್ರಿಕವಾಗಿ 
ನಮ್ಯ ದೇಶಕ್ಕಿಂತಲೂ ಬಹಳವೇ ವಿಭಿನ್ನ ಸಾಂದರ್ಭಕ 
ಹಿನ್ನೆಲೆಯನ್ನು ಹೊಂದಿದೆ. 


ಆದ್ದರಿಂದಲೇ ತರಗತಿಯಲ್ಲ ನಾನು ಎದುರಿಸುವ ಅಧ್ಯಾಪನದ 
ಸವಾಲೆಂದರೆ ಕೇವಲ ಸಮನ್ವಯ ಶಿಕ್ಷಣದ ಆದರ್ಶಗಳನ್ನು 
ಭಾರತದ ಸಾರ್ವಜನಿಕ ಶಿಕ್ಷಣದಲ್ಲಿ ಅನುಷ್ಠಾನ ಮಾಡಲು 
ಮನವರಿಕೆಯಾಗುವಂತಹ ಮತ್ತು ಕಾರ್ಯಸಾಧವಾದ 
ಪರಿಹಾರವನ್ನು ಹೇಳುವುದಷ್ಟೇ ಅಲ್ಲ, ವಿದ್ಯಾರ್ಥಿಗಳ ಕೆಲವು 
ನಿರುಪದ್ರವಿ ಪ್ರಶ್ನೆಗಳಗೆ ಉತ್ತರಿಸುವುದು ಕೂಡ ಆಗಿದೆ. 
ಉದಾಹರಣೆಗೆ, ಸಮನ್ವಯ ಶಿಕ್ಷಣ ಎಂದರೇನು? ಅದು 


ಯಾರಿಗಾಗಿ? ಅದನ್ನು ನಿಜವಾಗಿಯೂ ಸಾಕಾರಗೊಳಸುವುದು 
ಹೇಗೆ? ನಾನು ಈ ಲೇಖನದಲ್ಲ ಸಮನ್ವಯ ಶಿಕ್ಷಣದ ಬಗ್ಗೆ ಒಂದು 
ಸರಿಯಾದ ಅರ್ಥದ್ರಹಿಕೆಗೆ ಬರಲು ಅಗತ್ಯವಾದ ಪರಿಕಲ್ಲನಾತ್ಕಕ 
ವಿಷಯಗಳನ್ನು ಸವಿವರವಾಗಿ ವಿವರಿಸುತ್ತೇನೆ. ಮತ್ತು ನಮ್ಮ 
ದೇಶದಲ್ಲ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯು ಸಾಮಾಜಕ, 
ಸಾಂಸ್ಕೃತಿಕ, ಸಾಂದರ್ಭಕತೆಗಳೊಂದಿಗೆ ನೆಲೆಗೊಂಡಿದೆ. ಹಾಗಾಗಿ 
ಇಲ್ಲ ಠೇ ಸಮನ್ವಯ ಶಿಕ್ಷಣದ ಗ್ರಹಿಕೆಯನ್ನು ಕಣ್ಣಕೊಡುವುದು ಏಕೆ 
ಸಮಯೋಚಿತ, ಅತ್ಯಗತ್ಯ ಎಂದೂ ಕೊನೆಯದಾಗಿ. ಸಮನ್ವಯ 
ಶಿಕ್ಷಣದ ಅನುಷ್ಠಾನದಲ್ಲ ಸಂಪೂರ್ಣವಾಗಿ ತೊಡಗಿ- 
ಕೊಂಡಿರುವವರನ್ನು ಬಳಸಿಕೊಂಡು ಅಗತ್ಯ ಪಾಂಡಿತ್ಯವನ್ನು 
ಅದರಲ್ಲ ಹೇಗೆ ತಳಮಟ್ಟದಿಂದ ಬೆಳೆಸಬಹುದೆಂದೂ ನಾನು 
ವಿವರಿಸುತ್ತೇನೆ. 


ಸಮನ್ನಯ ಶಿಕ್ಷಣದ ಹ್ಷರೂಪ ಪರಿಶೀಲನೆ 


ಸಮನಪ್ಪಯ ಶಿಕ್ಷಣದ ಬಗೆಗಿನ ಶೈಕ್ಷಣಿಕ ಮತ್ತು ಪ್ರಾಯೋಗಿಕ 
ಆಕರಗಳನ್ನು ಹುಡುಕಲು ಭಾರತೀಯ ಸಂದರ್ಭದಲ್ಲ ಇರುವ 
ಸಮಸ್ಯೆ ವಿವಿಧ ಹಂತಗಳದು. ಮೊದಲನೆಯದಾಗಿ ಸಮನ್ವಯ 
ಶಿಕ್ಷಣವು ಭಾರತದಲ್ಲ ನೀತಿ ನಿರೂಪಣೆಯ ದಾಖಲೆಗಳೂ ೨೦ರ 
ದಶಕದ ಕೊನೆಯಲ್ಲ ಸೇರ್ಪಡೆಗೊಂಡ ನಂತರ, ಒಂದು ಮುಖ್ಯ 
ವಿಷಯವಾಗಿ ಇತ್ತೀಚೆಗಷ್ಟೇ ಮುನ್ನೆಲೆಗೆ ಬರುತ್ತಿದೆ. ಆದ್ದರಿಂದ 
ಕೇವಲ ಕೆಲವೇ ಪಾಂಡಿತ್ಯಪೂರ್ಣ ಪ್ರಬಂಧಗಳು ಪ್ರಕಟವಾಗಿವೆ 
ಮತ್ತು ಸಾರ್ವಜನಿಕವಾಗಿ ದೊರಕುತ್ತವೆ. ಎರಡನೆಯದಾಗಿ 
ಕಳೆದೆರಡು ದಶಕಗಳಂದ ನಡೆಯುತ್ತಿರುವ ಸಮನ್ವಯ ಶಿಕ್ಷಣದ 
ಸಂಶೋಧನೆಗಳು ವ್ಯಾಪ್ತಿ ಮತ್ತು ಗುಣಮಟ್ಟದಲ್ಲ ಬಹಳ 
ಮಿತಿಯುಳ್ಳವು (ಅಂಡ್ಜೆ, 2೦೦7, ರೋಸ್‌, 2೦17; ಪಿಂಗಾಲ್‌, 
2೦೦6). ಮೂರನೆಯದಾಗಿ, ನೀತಿ ನಿಯಮಗಳ ದಾಬಲೆಗಕಲ್ಪ 
ಪರಿಕಲ್ಲನೆಯು ಮೂಡಿರುವ ರೀತಿಯು ಗೊಂದಲ ಮತ್ತು 
ಅಪಾರ್ಥಗಳಗೆ ಎಡೆ ಮಾಡಿಕೊಡುವಂತಿದ್ದು. ಮಸುಕಾದ 
ಪರಿಕಲ್ಪ್ಲನೆಯನ್ನಷ್ಟೇ ಬಟ್ಟುಕೊಡುತ್ತದೆ. ಅಷ್ಟೇ ಅಲ, ಮುಖ್ಯವಾಹಿನಿ 
ಶಿಕ್ಷಣ ಸಂಕಥನಗಕಲ್ತ ಸಮನ್ವಯ ಶಿಕ್ಷಣವು ಒಂದು ಅವಿಭಾಜ್ಯ 
ಅಂಗವಾಗಿ ಸ್ಥಾನವನ್ನೇ ಪಡೆದಿಲ್ಲ. ಹಾಗಾಗಿ, ಇದು ಪಡೆದಿರುವ 
ಹೊರವಲಯದ ಸ್ಥಾನದಿಂದಾಗಿ ಶೈಕ್ಷಣಿಕ ಅಧ್ಯಯನ ಕ್ಷೇತ್ರಗಳ 
ಜ್ಞಾನಭಂಡಾರಕ್ಕೆ ಯಾವುದೇ ರೀತಿಯ ಮಹತ್ವಪೂರ್ಣ ಕೊಡುಗೆ 
ನೀಡಲು ಆಗುತ್ತಿಲ್ಲ. 


ಆದಾಗ್ಯೂ, ಇವು ಸಮನ್ವಯ ಶಿಕ್ಷಣದಲ್ಲಿ ಜ್ಞಾನ ಮತ್ತು 
ಪರಿಣತಿಯನ್ನು ರೂಪಿಸಲು ಭಾರತದಲ್ಲರುವ ಸಮಸ್ಯೆಗಳಾಗಿದ್ದರೂ 
ಈಗಾಗಲೇ ಈ ವಿಷಯದಲ್ಲ ಹೆಚ್ಚು ಗಮನವನ್ನು ನೀಡಿರುವ 
ಪಾಶ್ಲಾತ್ಯ ಸನ್ನಿವೇಶದಲ್ಲೂ ಸಮನ್ವಯ ಶಿಕ್ಷಣವು ಹಲವು 
ನಿರೂಪಣೆಗಳ೦ಂದ ಕೂಡಿದ್ದು ವಿವಾದದ ವಿಷಯವೇ ಆಗಿದೆ. 
ಆರ್ಮ್‌ಸ್ಟ್ರಾಂಗ್‌, ಆರ್ಮ್‌ಸ್ಟ್ರಾಂಗ್‌ ಮತ್ತು ಸ್ಹಾಂಡಗೌ (೭೦1೦) 
ಅವರು ವಿಷಯವನ್ನು ಮನಕ್ಕೆ ಮುಲ್ಟಸಲು 'ಸಮನ್ನಯ ಎನ್ನುವುದು 
ಒಬ್ಬೊಬ್ಬರಿಗೆ ಒಂದೊಂದು ಬಗೆಯಲ್ಲ ಅರ್ಥವಾಗುತ್ತದೆ" ಎಂಬ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


(0) 


ನಾಣ್ಣುಡಿಯನ್ನು ಬಳಸುತ್ತಾರೆ. ಲೇಖಕರು ಮುಂದುವರೆಯುತ್ತಾ 
ಸಮನ್ಪಯ ಎನ್ನುವುದು ಅದು ಏನು ಎನ್ನುವುದಕ್ಕಿಂತ ಹೆಚ್ಚಾಗಿ 
ಏನಲ್ಲ ಎನ್ನುವುದು ಅದರ ಸಂಕೀರ್ಣತೆಯನ್ನು ತೋರುತ್ತದೆ ಎಂದು 
ಹೇಳುತ್ತಾರೆ. ಸಮನ್ವಯ ಶಿಕ್ಷಣದ ಒಂದು ಸುಸಂಬದ್ಧ 
ವ್ಯಾಖ್ಯಾನವನ್ನು ನೀಡುವುದಕ್ಕೆ ಪ್ರಯತ್ನಿಸಲಾಗಿದೆಯಾದರೂ 
ಒಮ್ಮತಕ್ಕೆ ಬರುವುದರಲ್ಲ ಇರುವ ತೊಂದರೆಗಳನ್ನು ಶಿಕ್ಷಣ ತಜ್ಞರು 
ಮತ್ತು ವಿದ್ವಾಂಸರು ತೋರಲು ಪ್ರಯತ್ನಿಸಿದ್ದಾರೆ. ಸಮನ್ವಯ 
ಶಿಕ್ಷಣದ ಮೂಲದ ಅರ್ಥವೇನಾಗಿತ್ತು ಮತ್ತು ಅದರ ಪ್ರಸ್ತುತ 
ಅರ್ಥವೇನು ಎಂಬುದರ ನಡುವಿನ ವ್ಯತ್ಯಾಸದಲ್ಲಯೇ ಮುಖ್ಯವಾದ 
ತೊಡಕಿದೆ. ಅದರ ಮೂಲವನ್ನು ಹುಡುಕುತ್ತಾ ಹೊರಟ. 
ಆರ್ಮ್‌ಸ್ಟ್ರಾಂಗ್‌, ಆರ್ಮ್‌ಸ್ಟ್ರಾಂಗ್‌ ಹತು ಸ್ಹಾಂಡಗೌ (2೦1೦) 
ಅವರು. ಸಮನ್ವಯ ಶಿಕ್ಷಣವು ಮುಖ್ಯವಾಹಿನಿಯಲ್ಲಿ ಸಮನ್ವಯ 
ಶಿಕ್ಷಣಕ್ಕದ್ದ ನಿರ್ಬಂಧಗಳನ್ನು ಪ್ರ ್ಲಿಸುತ್ತಾ ಹುಟ್ಟಕೊಂಡುದಾಗಿದೆ 
ಎಂಬುದನ್ನು ನೆನಪಿಸಿಕೊಳ್ಳುತ್ತಾರ. ಒಂದು ಪ್ರಜಾಪ್ರಭುತ್ವವಾದಿ 


ಮತ್ತು ಸಮನ್ನಯ ಸಮಾಜದ ನಿರ್ಮಾಣದಲ್ಲ ಶಾಲೆಗಳ ಪಾತ್ರವನ್ನು 


ಕಂಡುಕೊಂಡ ಪೋಷಕರು, ಶಿಕ್ಷಕರು ಮತ್ತು ವೈಕಲ್ಯತೆ ಪರ 
ಕಾರ್ಯಕರ್ತರು ಆಂದೋಲನವನ್ನು ಆರಂಭಸಿದರು. ಆದರೆ 
ವಾಸ್ತವದಲ್ಲ. ಅದರ ಅನುಷ್ಠಾನಕ್ಕೆ ಯಾವುದೇ ಸ್ಪಷ್ಟ ನೀತಿಗಳು 
ಇಲ್ಲದೇ ಹೋದದ್ದು. ಸಮನ್ವಯ ಶಿಕ್ಷಣವು ಕೇವಲ ಒಂದು ಒಳ್ಳೆಯ 
ಮಾತಷ್ಟೇ ಆಗಿ ಸಮನ್ವಯ ಸಂಕಥನದಲ್ತ್ಲ ಉಳಲಯುತು. ಹಾಗಾಗಿ, 
ಸಮನ್ಪಯ ಶಿಕ್ಷಣದ ವಾಸ್ತವದ ಆಚರಣಿಗೂ ಮತ್ತು ಅದರ 
ವ್ಯಾಖ್ಯಾನಗಳಗೂ ಬಹಳ ವ್ಯತ್ಯಾಸವಿದೆ. (ಖನ್‌ಸ್ಟೌ್‌ವ್‌, 2೦೦೮) 
ಸಮನ್ವಯ ಶಿಕ್ಷಣವು ಯಾರಿಗಾಗಿ ಇದೆಯೋ ಆ ವಿದ್ಯಾರ್ಥಿಗಳ 
ಆಧಾರದ ಮೇಲೆ ಹೇಳುವುದಾದರೆ ಇದೇ ರೀತಿಯ ಸಮಸ್ಯೆ 
ಇನ್ನಿತರ ವ್ಯಾಖ್ಯೆಗಳಲ್ಲೂ ಇದೆ. ಅವು. ಒಂದೋ ತುಂಬಾ ಸಂಕುಚಿತ 
ಅಥವಾ ತುಂಬಾ ವಿಸ್ತೃತ ವ್ಯಾಪ್ತಿ ಉಳ್ಳವು ಮತ್ತು ಕೆಲವೊಮ್ಮೆ ಶೇ 
ವ್ಯಾಖ್ಯಾನಗಳು ಅನಿಶ್ಲಿತ ಸ್ಟರೂಪ ದವು. 


ವ್ಯಾಖ್ಯಾನ ವಿವರಣಿಯ ಚರ್ಚೆಗಳ ಹೊರತಾಗಿ ಗ್ರಹಾಂ 
ಮತ್ತು ಸ್ಲೀ(2೦೦7)ರಂತಹ ಲೇಖಕರು ಕೆಲವು ಮೂಲಭೂತ 
ಪ್ರಶ್ನೆಗಳನ್ನು ಎತ್ತಿದರು. ಶೈಕ್ಷಣಿಕ ಕಾರ್ಯಕರ್ತರು ಮತ್ತು 
ಸಮನ್ವಯ ಶಿಕ್ಷಣ ಕ್ಷೇತ್ರದಲ್ಲ ಕಾರ್ಯ ನಿರ್ವಹಿಸುತ್ತಿ- 
ರುವವರು ಈ ಸಮನ್ವಯ ಶಿಕ್ಷಣದ ಸಾಧ್ಯತೆಯು 
ವಾಸ್ತವವಾಗಿ ಹೇಗಿದೆ ಎಂಬ ಪ್ರಶ್ನೆಗಳಗೆ ಉತ್ತರಿಸಲು 
ಪ್ರಯತ್ನಿಸುತ್ತಾರೆ ಎಂದು ಅವರು ಅಆಶಿಸಿದರು. 
ಅಸ್ತಿತ್ವದಲ್ಲಿರುವ ಕಾರ್ಯಯೋಜನೆಗಳ ಬಗ್ಗೆ ಆಸ್ಟ್ರೇಅಯದಲ್ಲ 
ಪ್ರಬಲ ವಿಮರ್ಶೆಯೆದ್ದಿತು. ಆಗ ಲೇಖಕರು ಠೀ ಪ್ರಶ್ನೆಗಳನ್ನು 
ಎತ್ತಿದರು. ಸಮನ್ವಯದ ಬಣ್ಣೆ ಸಂವಾದ ನಡೆಸುವುದು 
ಎಂದರೆ ಏನು? ಒಳಗೊಳ್ಳುವ ಮನಸ್ಥಿತಿಗೂ ಇದಕ್ಕೂ ಏನು 
ವ್ಯತ್ಯಾಸ ಮತ್ತು ಒಳಗೊಳ್ಳುವುದನ್ನು ಆಶಿಸುವ 
ಪದ್ಧತಿಗಳಿಂದ ಯಾರ ಆಶಯಗಳನ್ನು ಪೂರೈಸಲಾಗುತ್ತಿದೆ? 


ಈ ಪ್ರಶ್ನೆಗಳ ಬಗ್ಗೆ ಚಿಂತಿಸಿದಾಗ, ಸಮನ್ವಯ ಶಿಕ್ಷಣದ 
ಆದರ್ಶಮಯ ಮತ್ತು ಪರಿಕಲ್ಪನಾತ್ಮಕ ರಚನೆ ಮತ್ತು ವಾಸ್ತವದಲ್ಲಿ 
ಇರುವ ವೈರುಧ್ಯಗಳಂದಾಗಿ ಉಂಲಾಗುವ ಉದ್ದೇಗವೇ ಅದರ 
ಹಗುರವಾದ ಅರ್ಥೈಸುವಿಕೆಗೆ ಕಾರಣ ಎನು ವುದು ಸ್ಪಷ್ಟವಾಗುತ್ತದೆ. 
ಆರ್ಮ್‌ಸ್ಟ್ರಾಂಗ್‌, ಆರ್ಮ್‌ಸ್ಟ್ರಾಂಗ್‌ ಮತ್ತು ಸ್ಥಾಂಡಗೌ್‌ (2೦1೦), 
ಅವರು ಎತ್ತುವ 'ಸಮನ್ವಯ ಯಾರಿಗಾಗಿ? 'ಯಾವುದರೊಡನೆ? 
ಮತ್ತು ಯಾವ ಉದ್ದೇಶಕಾಗಿ?” ಎಂಬ ಪ್ರಶ್ನೆಗಳನ್ನು ಉತ್ತರಿಸಿದ 


ನಂತರ ಸಮವನವ್ನ್ವಯದ ಅಭ್ಯಾಸ ಅಂದರೆ ಏನು ಎಂಬುದನ್ನು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ಕೇಳಬೇಕಾಗುತ್ತದೆ. ಏಕೆಂದರೆ ಯಾವುದು ಅಪೇಕ್ಷಣೀಯಪೋ 
(ಅಂದರೆ ಆದರ್ಶಪ್ರಾಯವಾದದ್ದೋ) ಅದು ಯಾವುದನ್ನು 
ಸಾಧಿಸಲು ಸಾಧ್ಯವೋ (ವಾಸ್ತವದಲ್ಲ)ಅದಕ್ಕಿಂತ ಬೇರೆ ಇರಬಹುದು. 


ನೀತಿ ನಿರೂಪಣೆಯಲ್ಲ ಸಮನ್ನಯ ಶಿಕ್ಷ 


ಈ ವಿಭಜನೆಗಳನ್ನು ಮೀರಲು ಪ್ರಯತ್ನ ಪಡುತ್ತಿರುವ ಸಮಯದಲ್ಲ 
ಈ ವಿಷಯಕ್ಕಿರುವ ಮತ್ತೊಂದು ಆಂಯಖಾಮವಾದ ನೀತಿ 
ರೂಪಣೆಗಳಲ್ಲ ಸಮನ್ನಯ ಶಿಕ್ಷಣಕ್ಕೆ ಪ್ರಾತಿನಿಧ್ಯ ನೀಡುವುದು 
ಸಮಸ್ಯೆಯನ್ನು ಇನ್ನಷ್ಟು ಜಟಲಗೊಳಸುತ್ತಿದೆ. ಭಾರತೀಯ 
ಸಂದರ್ಭದಲ್ಲ ಈ ಆಯಾಮವು ಹೆಚ್ಚು ಸಮಂಜಸವೆನಿಸುತ್ತದೆ. 
ತೊಂಬತ್ತರ ದಶಕದಲ್ಲ ಭಾರತದಲ್ಲ ಸಮನ್ಪಯ ಶಿಕ್ಷಣ ಎಂಬ 
ಪದವು ನೀತಿ ನಿರೂಪಣಿಯಲ್ಲ ಮತ್ತು ವಿವಿಧ ಯೋಜನೆಗಳಲ್ವ 
ಪಿಐಇಡಿ, ಡಿಪಿಐಡಿ, ಪಿಡಬ್ಯ್ಯೂಡಿ ಮುಂತಾದೆಡೆ ಮತ್ತು ಎಸ್‌ಎಸ್‌ಎ 
(2೦೦೦)ನಲ್ತ ಸ್ಥಾನ ಪಡೆದುಕೊಳ್ಳಲು ಪ್ರಾರಂಭಸಿತು. 19೨4ರಲ್ಪ 
ಪ್ಲೇನ್‌ ದೇಶದ ಸಲಮಾಂಕ ಘೋಷಣೆಗೆ ಭಾರತವು ಸಹಿ ಹಾಕಿದ 
ನಂತರ ಇದಕ್ಕೆ ಇಂಬು ದೊರೆಯುತು (ಚೌಧುರಿ ೭೦1). ಆದರೂ 
ಭಾರತದಲ್ಲ ಸಮನ್ವಯ ಶಿಕ್ಷಣವು ಒಂದು ಪರಿಕಲ್ಲನೆಯಾಗಿ 
ಕಾಣಿಸಿಕೊಂಡದ್ದು ಪಶ್ಚಿಮದಿಂದ ಎರವಲು ಪಡೆದ ವಿಶೇಷವಾಗಿ 
ಅದರ ನಯವಂತಿಕೆ, ಮಗು ಕೇಂದ್ರಿತ ಮತ್ತು ರಮ್ಯವಾದ 
ಮೊರೆಯುಂದಾಗಿ (ಸಿಂಗಾಲ್‌, ೭2೦೦5; ಶರ್ಮ, ೭2೦1೦; ಆಲೂರ್‌, 
2೦೦7). ಸಿಂಗಾಲ್‌ (2೦೦6) ಅವರು ವಾದಿಸುವಂತೆ, ಭಾರತದಲ್ಪ 
ಸಮನ್ವಯ ಶಿಕ್ಷಣವು ಒಂದು ವಿದ್ಯಮಾನವಾಗಿ ಸಾಕಷ್ಟು 
ಸಕ್ರಿಯವಾಗಿಲ್ಲ. ಅವರೇ, ಮುಂದುವರೆದು ಹಲವಾರು ನೀತಿ 
ರೂಪಣೆಯ ದಾಖಲೆಗಳಲ್ಲಿ. ಅಷ್ಟೇ ಅಲ್ಲದೆ ಸಮನ್ವಯದ ಬಗೆಗಿನ 
ಆರಂಭಕ ಬರವಣಿಗೆಗಳ ಏಕೀಕರಣ ಮತ್ತು ಸಮನ್ವಯ 
ಎರಡನ್ನೂ ಒಂದಕ್ಕೊಂದು ಪರ್ಯಾಯವಾಗಿ ಬಳಸಿದ್ದು, ಗೊಂದಲ 
ಮತ್ತು ತಪ್ಪು ವ್ಯಾಖ್ಯಾನಗಳಗೆ ಎಡೆಮಾಡಿಕೊಟ್ಟತು ಎನ್ನುತ್ತಾರೆ. 


ಇದರ ಜೊತೆಗೆ ಆ ಸಮಯದಲ್ಲ ಜಾರಿಗೊಂಡ 
ಯೋಜನೆಗಕಲ್ಪ್ಲಯೂ ಇಬ್ಬಗೆಯ ನೀತಿಗಳನ್ನು 
ಅಮುಸರಿಸಲಾಲುತು. ವಿಶೇಷ ಅಗತ್ಯವುಳ್ಳ ಮಕ್ಕಳ ಶಿಕ್ಷಣವು 
ಸಾಮಾನ್ಯ ಶಾಲೆಗಳಲ್ಪ್ಲಯೇ ಎಂದು ಚಿಂತನೆ 
ಮಾಡಲಾಯುತಾದರೂ, ವಿಶೇಷ ಶಾಲೆಗಳನ್ನು 
ಪ್ರೋತ್ಪಾಹಿಸುವುದನ್ನೂ  ಮುಂದುವರೆಸಲಾಲಯುತು. ಅಂದರೆ 
ಸಮಪ್ನಯ ಶಿಕ್ಷಣವು ವಿಶೇಷ ಅಗತ್ಯವುಳ್ಳ ಮಕ್ಕಳಗೆ ಹಲವಾರು 
ಆಯ್ದೆಗಕಲ್ಲ ಒಂದಾಯಿತೇ ಹೊರತು ಶಾಲೆಯ ಪರಿವರ್ತನೆಗೆ 
ಒಂದು ದಾರಿಯಾಗಲೇ ಇಲ್ಲ (ಅಂಡ್ಲೇ, 2೦೦7). ಹಾಗಾಗಿ, ನೀತಿ 
ನಿರೂಪಣಾ ದಾಬಲೆಗಳು ಸಮನ್ವಯ ಶಿಕ್ಷಣಕ್ಷೆ ಕೇವಲ 
ಗೊಂದಲಮಯವಾದ ಕಲ್ಲನೆಗಳನ್ನಷ್ಟೇ ನೀಡುತ್ತಿರುವುದರಿಂದ. 
ಸಾಮಾನ್ಯವಾಗಿ ಮೂಲ ಪ್ರಶ್ನೆಗಳಾದ ಸಮನ್ವಯ ಶಿಕ್ಷಣ 
ಎಂದರೇನು ಅಥವಾ ಸಮನ್ವಯ ಶಿಕ್ಷಣದ ಅನುಷ್ಠಾನದಲ್ಲ 
ಏನೇನಿರುತ್ತದೆ? ಎ೦ಬ ಪ್ರಶ್ನೆಗಳಗೆ ಸರಿಯಾದ ಉತ್ತರಗಳಅಲ್ಲ. 


ಈ ವಿಷಯಗಳನ್ನು ಪರಿಶೀಅಸಿದಾಗ ಮತ್ತೂ ಹಿರಿದಾದ 
ಪ್ರಶ್ನೆಯನ್ನೆತ್ತ ಬಹುದು: ಹಾಗಿದ್ದರೆ ಸಮನ್ವಯ ಶಿಕ್ಷಣವನ್ನು 
ಅರ್ಥಮಾಡಿಕೊಳ್ಳಲು ಕೊಡುಗೆ ನೀಡಬಹುದಾದ ಸೂಕ್ತವಾದ 
ಜ್ಞಾನದ ಆಕರಗಳು ಯಾವುವು? 


ಪಾಂಡಿತ್ಯವನ್ನು ಸೂಕ್ತ ಸಂದರ್ಭಕ್ಕೆ ಅಳವಡಿಸುವುದು 


ಈ ಲೇಖನದಲ್ಲ ಮೊದಲು ಹೇಳದಂತೆ ಭಾರತದಲ್ಲ ಸಮನ್ವಯ 
ಶಿಕ್ಷಣವು ಸರಿಯಾದ ವಿಮರ್ಶೆ ಚರ್ಚೆಗಳಲ್ಲದೆ ಪಶ್ಚಿಮದಿಂದ 


ಎರವಲು ಪಡೆದ ಒಂದು ವಿದ್ಯಮಾನವಷ್ಟೇ ಆಗಿದೆ (ಸಿಂಗಾಲ್‌, 
2೨೦೦6). ಇದರಿಂದಾಗಿ ಸಮನ್ವಯ ಶಿಕ್ಷಣದ ಹುಟ್ಟು. ಉದ್ದೇಶ 
ಮತ್ತು ಆಚರಣಿ ಮೊದಲಾದ ಕೆಲ ಪ್ರಮುಖ ಅಂಶಗಳು 
ನಿರ್ಲಕ್ಷ್ಯಕ್ಕೊಳಗಾಗಿ ಕೇವಲ ಚದುರಿದ ಅರ್ಥಗಳಷ್ಟೇ ಹೊರ- 
ಹೊಮ್ಮಲು ಅನುವು ಮಾಡಿಕೊಟ್ಟು ವಿಭನ್ನು ವ್ಯಾಖ್ಯಾನಗಳು 
ಹುಲ್ಟಕೊಳ್ಳುವಂತಾಗಿದೆ. 


ವಾವು ಮುಂದುವರಿದಂತೆ.ಶ ಕ್ಷೇತ್ರದಲ್ಲ ಯಾವುದೇ ಪಾಂಡಿತ್ಯವು 
ಅಭವೃದ್ಧಿಗೊಳ್ಳುವಾಗ ನಮ್ಯ ವಿಶಿಷ್ಟ ಚಾರಿತ್ರಿಕ, ಆರ್ಥಿಕ ಸಾಮಾಜಕ 
ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಗಳನ್ನು ಪರಿಗಣಿಸುವುದರೊಂದಿಗೆ 
ಭಾರತದ ಶೈಕ್ಷಣಿಕ ಕ್ಷೇತ್ರದ ಸಂಕೀರ್ಣತೆಯನ್ನು ಪರಿಗಣಿಸಬೇಕದೆ. 
ಸಾಕಷ್ಟು ವಿದ್ವಾಂಸರು ಈ ನಿಲುವನ್ನು ಒಪ್ಪುತ್ತಾರೆ (ಅಂಡ್ಲೇ, 2೦೦7: 
ರಾವ್‌, 2೦೦1 ರೋಸ್‌, 2೦17; ಸಿಂಗಾಲ್‌, ೭2೦೦6). ಕೆಳಗಿನ 
ಉದಾಹರಣಿಗಳೊಂದಿಗೆ ನಾನೂ ಈ ವಿಷಯವನ್ನು ಸಾದರ- 
ಪಡಿಸುತ್ತೇನೆ. 


ಮೂಲವನ್ನು ಹುಡುಕುತ್ತಾ 


ಅಭವೃದ್ಧಿ ಹೊಂದಿದ ಜಗತ್ತಿನಲ್ಲ ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನು 
ಸಾಂಪ್ರದಾಯಿಕವಾಗಿ ವಿಶೇಷ ಶಾಲೆಗಳಗೆ ಸೇರಿಸಲಾಗುತ್ತಿತ್ತು 
ಎಂದು ಪಾಶ್ನ್ಞಾತ್ಯ ಜಗತ್ತಿನಲ್ಲ ಸಮನ್ವಯದ ಮೂಲವನ್ನು ರಾವ್‌ 
(2೦11) ವಿವರಿಸುತ್ತಾರೆ. ವೈಕಲ್ಯತೆಯ ಸಾಮಾಜಕ ಮಾದರಿಯು 
ವಿಕಸಿತಗೊಳ್ಳುತ್ತಿದ್ದಂತೆ. ಸಮನ್ವಂಯವನ್ನು ಬೇರ್ಪಡಿಸುವ 
ತಡೆಗಳನ್ನು ಹಾಗೂ ಸಾಂಸ್ಥೀಕರಣವನ್ನು ತಡೆಂಖವ 
ಹಾದಿಯನ್ನಾಗಿ ಪರಿಗಣಿಸಲಾಯುತು. ಸಮತೆ ಮತ್ತು ಸಾಮಾಜಕ 
ನ್ಯಾಯಗಳು ಮಾರ್ಗದರ್ಶಿ ಸೂತ್ರಗಳಕಾದ ಮೇಲೆ ಸಮನ್ವಯವು 
ಪರಿವರ್ತನೆಯ ಒ೦ದು ಮುಖ್ಯ ದ್ಯೋತಕವಾಯುತು. ವಿಶೇಷ 
ಶಾಲೆಗಳು ಸಾಮಾನ್ಯ ಆಗಿರದಿದ್ದ ಭಾರತದಂತಹ ದೇಶಗಳಲ್ಪ- 
ಯಾದರೋ ಈ ರೀತಿಯ ಸಾಂಸ್ಥಿಕ ವಿಭಜನೆಯನ್ನು ಸಮನ್ಪಯ 
ಶಿಕ್ಷಣದ ಕಾರಣವನ್ನಾಗಿ ಉಪಯೋಗಿಸಲು ಸಾಧ್ಯವಿರಲಲ್ಲ. 


ಅದೇ ರೀತಿ ಪರ್ಯಾಯ ಶಿಕ್ಷಣ ವ್ಯವಸ್ಥೆಯನ್ನು ಕಟ್ಟಲು 
ಆರ್ಥಿಕವಾಗಿ ಭಾರತಕ್ಕೆ ಅಸಾಧ್ಯವಾದ್ದರಿಂದ ಸಮನ್ವಯ ಶಿಕ್ಷಣ 
ಅನಿವಾರ್ಯ ಎಂಐ ವಾದ ಕೂಡ ಸೂಕ್ತವಾದುದಲ್ಲ. ರಾವ್‌ ಅವರು, 
ಪಶ್ಚಿಮ ಜಗತ್ತಿನಿಂದ ಅನಾಮತ್ತಾಗಿ ವರ್ಗಾವಣಿಯಾಗಿರುವ ಈ 
ಸಮನ್ವಯ ಕಲ್ಪನೆಯು ವಿಶೇಷ ಶಿಕ್ಷಣದಂತೆ ಮತ್ತೊಂದು 
ಧೋರಣಿಯಾಗುವುದರ ಬಧ್ವೆ ಎಚ್ಚರಿಸುತ್ತಾರೆ. ಪಾಶ್ಲಾತ್ಯ ಜಗತ್ತಿನ 
ಸಮಾಜದಲ್ಲ ಯಾವುದರ ಆಧಾರದ ಮೇಲೆ ಸಮನ್ವಯ ಶಿಕ್ಷಣ 
ಬೆಳೆಯಿತೋ ಅದೇ ಭಾರತದ ಸಂದರ್ಭದಲ್ಲೂ ಆಧಾರ 
ಮೂಲವಾಗಲು ಸಾಧ್ಯವಿಲ್ಲ. ಆದ್ದರಿಂದಲೇ ಸಮನ್ಹ್ಷಯ ಶಿಕ್ಷಣವನ್ನು 
ನಾವು ಒಪ್ಪಿಕೊಂಡರೆ ಅದಕ್ಕೆ ಅಗತ್ಯವಾದ ಕಾರಣಗಳು ನಮ್ಯ 
ಚಾರಿತ್ರಿಕ ಮತ್ತು ಸಮಾಜೋ-ಆರ್ಥಿಕ ಸಂದರ್ಭಗಳಂದಲೇ 
ಮೂಡಿ ಬರಬೇಕು. 


ಅದೇ ರೀತಿ ಸಮನ್ವಯ ಶಿಕ್ಷಣದ ಬಗೆಗಿನ ತಿಆವನ್ನು ಬೆಳೆಸಿಕೊಳ್ಳಲು 
ಭಾರತದಲ್ಲ ವಿಶೇಷ ಅಗತ್ಯವುಳ್ಳ ಮಕ್ಕಳ ಪರಿಸ್ಥಿತಿಯನ್ನು 
ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಕ ಆಯಾಮಗಳಂದ 
ಅರಿತುಕೊಳ್ಳುವುದು ಅತ್ಯಗತ್ಯ. ಸಮನ್ನಯ ಶಿಕ್ಷಣವನ್ನು ಭಾರತದ 
ಸಾಮರಸ್ಯದ ಅನನ್ಯ ವೈವಿಧ್ಯತೆಗಳಾದ ಜಾತಿ, ಅಂತಸ್ತು ಮತ್ತು 
ದಾಖೀ೯ಕ್‌ ವ್ಯತ್ಯಾಸಗಳ ಒಂದು ಸಂಕೀರ್ಣವಾದ 
ಸಂದರ್ಭದೊಳಗೇ ಗ್ರಹಿಸಿಕೊಳ್ಳುವುದು ಮತ್ತು ಅಭ್ಯಸಿಸುವುದು 


ಅತ್ಯಗತ್ಯ. ಈ ನನ್ನು ವಾದವನ್ನು ವಿವರಿಸಲು ಕೆಲವು ಅಂಶಗಳನ್ನು 
ಸಾದರಪಡಿಸುತ್ತೇನೆ. 


ಭಾರತದಲ್ಲ ವೈಕಲ್ಯತೆ 


ವೈಕಲ್ಯತೆಯ ಬಗ್ಗೆ ಭಾರತದಲ್ಲ ಒಂದೇ ರೂಪದ ಅರ್ಥ ವಿವರಣೆ 
ಇಲ್ಲ ಎಂದು ಘಾಯ್‌ (2015) ಅವರು ಹೇಳುತ್ತಾರೆ. ಭಾರತೀಯ 
ಸಂದರ್ಭ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಗಳು ಪುರಾಣಗಳು ಮತ್ತು 
ಧಾರ್ಮಿಕ ನಂಚಕೆಗಕಲ್ಪ ಬೇರೂರಿದ್ದರಿಂದಾಗಿ ಇವು ವೈಕಲ್ಯತೆ 
ಮತ್ತು ವಿಶೇಷ ಅಗತ್ಯವುಳ್ಳ ಜನರ ಬಗ್ಗೆ ದುಷ್ಟರು. ಪಾಪಾತ್ಮರು 
ಅಥವಾ ಅತೀಂದ್ರಿಯ ಶಕ್ತಿ ಉಳ್ಳವರು ಎಂಬಂಥ ವಿವಿಧ ಮತ್ತು 
ಸಂಕೀರ್ಣ ಅರ್ಥಗಳನ್ನು ಹುಲ್ಟಸಿವೆ. ಮತ್ತು ಚಾರಿತ್ರಿಕ ಸನ್ನಿವೇಶಗಳ 
ವ್ಯವಸ್ಥಿತ ಸಂಶೋಧನೆಯ ದೃಷ್ಟಿಕೋನದ ಕೊರತೆಯುಂದ 
ಸಮಕಾಲೀನ ಸನ್ನಿವೇಶದಲ್ಲ ವಿಶೇಷ ಅಗತ್ಯವುಳ್ಳವರ ಚಿತ್ರವನ್ನು 
ಕೇವಲ ಖುಣಾತ್ಕಕ ವ್ಯಕ್ತಿಗಳನ್ನಾಗಿ ಕಲ್ಪಕೊಡಲಾಗಿದೆ. ಏಕೆಂದರೆ 
ಪ್ರಬಲವಾದ ವೈದ್ಯಕೀಯ ಮಾದರಿಗಳು ವಿಶೇಷ ಅಗತ್ಯವುಳ್ಳವರಲ್ಲ 
ಇಲ್ಲದಿರುವ ಅಥವಾ ಸರಿಯಲ್ಲದ ಲಕ್ಷಣಗಳ ಬಗ್ಗೆ ಮಾತ್ರ ಗಮನ 
ನೀಡುತ್ತವೆ ಎಂದೂ ಅವರು ಹೇಳುತ್ತಾರೆ (ಘಾಯ್‌. ೭2೦೦1). ಅವರು 
ವಿಶೇಷ ಅಗತ್ಯವುಳ್ಳವರನ್ನು ಸಮಾಜವು ಅಂಚಿಗೆ ತಳ್ಳರುವುದನ್ನು 
ಟೀಕಿಸುತ್ತಾ: 


“ಅಸಹಾಯಕ ಸಿನಿಕತನ, ರಾಜಕೀಯ ಜಡತ್ವ ಮತ್ತು ಸಾಮಾಜಕ 
ಹೊಸ ಅನ್ವೇಷಣೆಗಳ ದಾರಿದ್ವಗಳು ಅವರಿಗೆ ಯಾವುದೇ 
ದೂರಗಾಮಿ ಪರಿಹಾರವನ್ನು ಕೊಡದೆ ಅವರ ಜೀವನವು ಒಂದು 
ವಿಷವರ್ತುಲದಲ್ಲ ಉಳಯುವಂತೆ ಮಾಡಿವೆ" ಎನ್ನುತ್ತಾರೆ. 


ಒಂದು ಮುಖ್ಯ ವಿಷಯವೇನೆಂದರೆ ಭಾರತದ ಸಂದರ್ಭದಲ್ಲ 
ವೈಕಲ್ಯುತೆಯು ಬಡತನದೊಂದಿಗೆ ತಳುಕು ಹಾಕಿಕೊಂಡಿರುವುದನ್ನು 
ಕಡೆಗಣಿಸಲಾಗದು. ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲ 
ಬಡತನವು ಒಂದು ಬಲು ದೊಡ್ಡ ದೌರ್ಬಲ್ಯವಾಗಿದ್ದು ಅದು ವಿಶೇಷ 
ಅಗತ್ಯವುಳ್ಳವರಿಗೆ ಮತ್ತು ಅವರ ಕುಟುಂಬಗಳಗೆ ರಚನಾತೃಕ ಮತ್ತು 
ಭಾವುಕ ಅಡೆತಡೆಗಳನ್ನು ಸೃಷ್ಟಿಸಿ ಅವರನ್ನು ದುರ್ಬಲರನ್ನಾಗಿಸಿದೆ 
ಮತ್ತು ಅವಹೇಳನಕ್ಕೆ ಗುರಿಮಾಡಿದೆ. (ಹಾಯ್‌, 2೭೦೦1) ಬಡತನ, 
ಅಂಗತ್ತ, ಜಾತಿ ಹಾಗೂ ಗ್ರಾಮ ನಗರಗಳ ಮಧ್ಯದ ಕಂದಕಗಳು 
ಉಂಟುಮಾಡುವ ಭೇದಭಾವಗಳು ವಿಶೇಷ ಅಗತ್ಯವುಳ್ಳವರಿಗೆ 
ಅಪವಾದ ಮತ್ತು ಕಳಂಕದ ಹಣೆಪಟ್ಟಯನ್ನು ಹಚ್ಚವೆ. ಇದರಿಂದಾಗಿ 
ದೇಶದಲ್ಲ ವೈಕಲ್ಯತೆಗಳ೦ದ ಬಳಲುತ್ತಿರುವವರ ಸರಿಯಾದ 
ಅಂದಾಜನ್ನು ಮಾಡುವ ಪ್ರಕ್ರಿಯೆಯೂ ಹೆಚ್ಚು ಸಂಕೀರ್ಣ- 
ಗೊಳ್ಳುತ್ತಿದೆ. ಇದರ ಜೊತೆಗೆ ಬೇರೆ ಬೇರೆ ಬಗೆಯ ವೈಕಲ್ಯತೆಗಳನ್ನು 
ಗುರುತಿಸಲು ಹಲವಾರು ವಿಂಗಡಣೆಗಳು, ಅನಿಯಂತ್ರಿತ 
ಪಾರಿಭಾಷಿಕ ಪದಗಳನ್ನು ಉಪಯೋಗಿಸಿರುವುದು ಕೂಡ 
ಗೊಂದಲವನ್ನು ಹೆಚ್ಚಿಸಿದೆ. ಭಾರತದಲ್ಲ ವಿಶೇಷ ಅಗತ್ಯವುಳ್ಳ 
ಮಕ್ಷಳ ಶಿಕ್ಷಣದ ಬಗ್ಗೆ ಯಾವುದೇ ವಿಶ್ವಾಸಾರ್ಹ ಚರ್ಚೆಯಲ್ಲೂ ಈ 
ಎಲ್ಲಾ ಅಂಶಗಳನ್ನು ಪ್ರಮುಖವಾಗಿ ಪರಿಗಣಿಸಬೇಕಾಗುತ್ತದೆ. 


ಶಿಕ್ಷಣದ ಕಾರ್ಯಕ್ಷೇತ್ರ 


ಭಾರತದ ಶಿಕ್ಷಣ ಪಧ್ಧತಿಯು ವಿಸ್ತಾರ ಮತ್ತು ವಿವಿಧತೆಯಲ್ಲ ಹಲವು 
ಸ್ತರಗಳನ್ನು ಒಳಗೊಂಡಿದೆ. ಜಗತ್ತಿನಲ್ಲೇ ಅತಿ ಹೆಚ್ಚು ಶಾಲಾ 
ವಯಸ್ಸಿನ ಮಕ್ಕಳು ಇರುವ ಭಾರತದಲ್ಲ. ಪ್ರಾಥಮಿಕ ಶಿಕ್ಷಣದ 
ಪ್ರಮಾಣವು ಅತೀ ದೊಡ್ಡದಾಗಿದ್ದು ಪ್ರಪಂಚದಾದ್ಯಂತ ಇರುವ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


12 


ಯಾವುದೇ ಯೋಜನಕಾರರು ಹಾಗೂ ನೀತಿ ನಿರೂಪಕರಿಗೆ 
ಕಲ್ತಸಿಕೊಳ್ಳಲೂ ಅಸಂಭವವಾಗಿದೆ (ಅಟ್ಡ್‌, 2೦1೦ ಪಿಂಗಾಲ್‌ 
ಅವರು ಉದ್ದರಿಸಿರುವಂತೆ, 2೦14). ಇತ್ತೀಚಿನ ವರ್ಷಗಳಲ್ಲ ಅನೇಕ 
ಮುಖ್ಯ ನೀತಿನಿಯಾಮಕಗಳು ಮತ್ತು ಕಾನೂನಿನ (ಎಸ್‌ಎಸ್‌ಎ., 
೨೦೦1 ಮತ್ತು ಆರ್‌ಟಇ ೭೦೦೨ ಮುಂತಾದವು)ನಿರ್ದೇಶದನದಿಂದ 
ಉತ್ತೇಜನಗೊಂಡು ದೇಶದ ಸುಮಾರು ಶೇ.೨8ರಷ್ಟು ಮಕ್ಕಳನ್ನು 
ಶಾಲೆಗೆ ಸೇರಿಸಲು ಸಾಧ್ಯವಾಗಿರುವುದು ಭಾರತದ ಬಲುದೊಡ್ಡ 
ಸಾಧನೆ (ಯುನಿಸೆಫ್‌, 2೦15). ಆದರೂ ಮಕ್ಕಳನ್ನು ಶಾಲೆಯಲ್ಲ 
ಉಳಸಿಕೊಳ್ಳುವುದರಲ್ಲ ಇರುವ ಸಮಸ್ಯೆಗಳು, ಅಗತ್ಯ 
ಸಂಪನ್ಯೂಲಗಳ ವಿತರಣೆ ಮತ್ತು ವಿಂಗಡಣೆ, ಶಿಕ್ಷಕ ತರಬೇತಿ ಮತ್ತು 
ಅತೀ ಮುಖ್ಯವಾಗಿ ಶಿಕ್ಷಣದ ಗುಣಮಟ್ಟ ಇವುಗಳು ಇಂದಿಗೂ 
ಚಿಂತೆಯ ವಿಷಯಗಳಾಗಿವೆ. ಜಾತಿ ಮತ್ತು ಅಂಗ ಇವು ಮಕ್ಷಳು 
ಶಿಕ್ಷಣದಿಂದ ಹೊರಗುಆಯುವಲ್ಲಿ ಮುಖ್ಯ ಆಯಾಮಗಳಾಗಿಪವೆ. 
ಅದರಲ್ಲೂ ಕೆಳ ಜಾತಿಯ ಮಕ್ಕಳು ಮತ್ತು ಹೆಣ್ಣುಮಕ್ಕಳು 
ಶಾಲೆಯಿಂದ ಹೊರಬೀಳುವ ಹೆಚ್ಚಿನ ಅಪಾಯವನ್ನು 
ಎದುರಿಸುತ್ತಿದ್ದಾರೆ (ಸಿಂಗಾಲ್‌, 2೦14). ಮಕ್ಕಳನ್ನು ಸಾರ್ವಜನಿಕ 
ಶಿಕ್ಷಣ ವ್ಯವಸ್ಥೆಯೊಳಗೆ ಉಳಸಿಕೊಳ್ಳುವ ಹೋರಾಟಕ್ಕೆ ಕಡಿಮೆ 
ಶುಲ್ಲದ, ಕಳಪೆ ಗುಣಮಟ್ಟದ, ಹೆಚ್ಚುತ್ತಿರುವ ಖಾಸಗಿ ಶಾಲೆಗಳ 
ಜನಪ್ರಿಂಶುತೆಂಶಖ ಬಾರತೀೀಂಯ ಶಿಕ್ಷಣ ಪದ್ಧತಿಗೆ 
ಎದುರಾಗಿರುವುದು ಮತ್ತೊಂದು ಸವಾಲಾಗಿದೆ. ವಿಶೇಷ ಅಗತ್ಯವುಳ್ಳ 
ಮಕ್ಷಳು ಶಾಲೆಗೆ ಹೋಗುತ್ತಿರುವುದರ ಬಣ್ಣೆ ದೊರೆತಿರುವ 
ದತ್ತಾಂಶವು ದೋಷಪೂರಿತವೂ ವಿರೋಧಾಭಾಸದಿಂ೦ದ 
ಕೂಡಿರುವುದೂ ಆಗಿದೆ. ಇತ್ತೀಚಿನ ಯುನೆಸ್ನೋ ಮತ್ತು ಟಸ್‌ 
(2೦1೨)ನ ಒಂದು ವರದಿಯಂತೆ 19೨ ವರ್ಷಗಳಗಿಂತ ಕರಿಯ 
ವಯಸ್ಸಿನ ಸುಮಾರು 78 ಲಕ್ಷ ವಿಶೇಷ ಅಗತ್ಯವುಳ್ಳ ಮಕ್ಕಳು 
ಭಾರತದಲ್ಲದ್ದಾರೆ. ಅವರಲ್ಲ. 5 ವರ್ಷದ ಮಕ್ಷಳ ಗುಂಪಿನ ನಾಲ್ಗನೇ 
ಮೂರರಷ್ಟು ಮತ್ತು 5-19 ವರ್ಷದೊಳಗಿನ ನಾಲ್ಲನೇ ಒಂದರಷ್ಟು 
ಮಕ್ಷಳು ಯಾವುದೇ ಶಿಕ್ಷಣ ಸಂಸ್ಥೆಗೆ ಹೋಗುವುದಿಲ್ಲ. ಪರಿಶಿಷ್ಠ 
ಜಾತಿ, ಪರಿಶಿಷ್ಠ ಪಂಗಡಗಕಳಂ೦ತಹ ಇತರ ಅನನುಕೂಲಅತ ಸಮಾಜದ 
ವರ್ಗಗಳಗಿಂತಲೂ 5 ಪಟ್ಟು ಹೆಚ್ಚನ ವಿಶೇಷ ಅಗತ್ಯವುಳ್ಳ ಮಕ್ಕಳು 
ಶಾಲೆಯಿಂದ ಹೊರಬೀಳುವ ಸಾಧ್ಯತೆಯುದೆ. (ಸಿಂಗಾಲ್‌, 2೦14) 
ಈ ಚಿತ್ರಣದಲ್ಲಿ ಶಿಕ್ಷಣ ವ್ಯವಸ್ಥೆಯೊಳಗಿನ ವ್ಯವಸ್ಥಿತ ಸವಾಲುಗಳನ್ನು 
ಅಥವಾ ಸಮನಪ್ಪಯ ಶಿಕ್ಷಣವನ್ನು ಕೇವಲ ವಿಶೇಷ ಅಗತ್ಯವುಳ್ಳ 
ಮಕ್ಷಳ ದೃಷ್ಟಿಯಿಂದ ಮಾತ್ರ ಗಮನಿಸುವುದು ವಿಫಲ 
ಯತ್ನಗಳಾಗುತ್ತವೆ. ಶಂ ದೂರದ್ಯಷ್ಟಿರಹಿತ ಚಿಂತನಧಾರೆಯುಂದ 
ಎಲ್ಲರಿಗೂ ಶಿಕ್ಷಣ ನೀಡುವುದಾಗಲೀ ಇಲ್ಲವೇ ವಿಶೇಷ ಅಗತ್ಯವುಳ್ಳ 
ಮಕ್ಷಳ ಶಿಕ್ಷಣವನ್ನು ಅರ್ಥಪೂರ್ಣ ಮತ್ತು ಸಬಲಗೊಳಸುವು- 
ದಾಗಲೀe ಸಾಧ್ಯವಿಲ್ಲ. ಈ ಎಲ್ಲ ಅಂಶಗಳನ್ನೂ ಗುರುತಿಸಿ- 
ಕೊಳ್ಳುವುದು ದೇಶದಲ್ಲ ಯಾವುದೇ ಬಗೆಯ ಸಮನ್ವಯ ಶಿಕ್ಷಣಕ್ಕೆ 
ಅತೀ ಪ್ರಮುಖವಾದುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ಸಮನ್ವಯ ಶಿಕ್ಷಣದಲ್ತ ಜ್ಞಾನಭಂಡಾರವನ್ನು ಕಟ್ಟುವುದು 


ನನ್ನು ನಿವೇದನೆಯೇನೆಂದರೆ, ಭಾರತದಲ್ಲ ಕಳಂಕ ಮತ್ತು ಬಡತನದ 
ಕಾರಣದಿಂದ ಬಹತೇಕರು ತೀವ್ರ ಅಂಚಿಗೆ ದೂಡಲ್ಪಟ್ಪದ್ದಾರೆ. ಇದನ್ನು 
ಎದುರಿಸುತ್ತಿರುವ ಹೆಚ್ಚಿನವರು ವೈಕಲ್ಯವುಳ್ಳವರು. ನಾವು ಭಾರತದ 
ಶಿಕ್ಷಣ ವ್ಯವಸ್ಥೆಯಲ್ಲರುವ ವೈವಿಧ್ಯ ಮತ್ತು ಸಂಕೀರ್ಣ 
ಲಕ್ಷಣಗಳೊಂದಿಗೆ ಸಮನ್ವಯ ಶಿಕ್ಷಣದ ಚೌಕಟ್ಟನ್ನು ಕಟ್ಟಬೇಕಾಗಿದೆ. 
ಮುಂದುವರೆದು. ಸಂಶೋಧಕರು ಮತ್ತು ವೃತ್ತಿಪರರು ಇಬ್ಬರೂ 
ಒಟ್ದಾಗಿ ಸಹಭಾಗಿತ್ವದಲ್ಲ ಸಮನ್ನುಯ ಅಭ್ಯಾಸಗಳ ನಿಜ ಜೀವನದ 
ಅನುಭವಗಳನ್ನು ಅದರಲ್ಲ ತೊಡಗಿಕೊಂಡವರಿಂದ ಪಡೆದು 
ತಳಮಟ್ಟದಿಂದ ಬೆಳೆಸಿದಾಗ ಮಾತ್ರ ಅಂತಹ ಪಾಂಡಿತ್ಯವನ್ನು 
ಕೆಟ್ಟಲು ಸಾಧ್ಯ. ಯಾರು ಮುಖ್ಯರೋ ಅವರ ಅಭಿಪ್ರಾಯಗಳನ್ನೂ 
ಪಡೆದುಕೊಂಡು ರೂಪಿಸಲಾದ ಸಮನ್ವಯ ಶಿಕ್ಷಣದ ಈ ಜ್ಞಾನವನ್ನು 
ಮುಂದೆ ವಿವಿಧ ಹಂತಗಕಲ್ಪ ನೀತಿನಿರೂಪಕರು, ಅಧಿಕಾರಿ ವರ್ಗ, 
ಹೋಷಕರು ಮತ್ತು ಶಿಕ್ಷಕರಿಗೆ ಹಂಚಿದರೆ ಒಂದು ಸಾಮಾನ್ಯ ಅರ್ಥ 
ಗ್ರಹಿಕೆಯನ್ನು ಬೆಳೆಸಬಹುದು. ವಿಶೇಷವಾಗಿ. ಅಂತಹ 
ಅಧ್ಯಯನಗಳು ಸೈದ್ದಾಂತಿಕ ವರ್ಗಾವಣಿ ಮತ್ತು ವರ್ತನೆಗಕಲ್ಲ 
ಬದಲಾವಣೆಗಳನ್ನು ತಂದು ಶಾಲೆಗಳನ್ನು ಸಮನ್ವಯತೆಯ 
ಅಳವಡಿಕೆಗೆ ಸಶಕ್ತಗೊಳಸುತ್ತವೆ. ಮತ್ತು ಹೊರಗಿಡುವಂ೦ತಹ ಕಲಕಾ 
ತಡೆಗಳನ್ನು ಹೇಗೆ ತೆರವುಗೊಳಸುವುದು. ಶಿಕ್ಷಕರು ಮತ್ತಿತರ 
ಭಾಗೀದಾರರು ವಿಭಿನ್ನ ಅಗತ್ಯಗಳ ಮಕ್ಕಳೊಡನೆ ಹೇಗೆ 
ನಿರಂತರವಾಗಿ ಕೆಲಸ ಮಾಡಲು ತಯಾರಾಗುವುದು, ಎಲ್ಲ 
ಭಾಗೀದಾರರೂ ಪರಪ್ಪರ ಪೂರಕವಾಗಿ ಕೆಲಸಮಾಡುವಂತೆ ಹೇಗೆ 
ರೂಪಿಸುವುದು. ಆಡಳತ, ಆರ್ಥಿಕ ಹಾಗೂ ಪಠ್ಯಕ್ರಮದ ಬಗಿ 
ನಿಲುವುಗಳು ಮತ್ತು ಮೌಲ್ಯಮಾಪನಗಳ ವಿಷಯದಲ್ಲನ 
ಸವಾಲುಗಳನ್ನು ಹೇಗೆ ನಿರ್ವಹಿಸುವುದು ಎಂಬುದನ್ನೂ 
ಪರಿಗಣಿಸುತ್ತವೆ. (ಮದನ್‌, ೨೦18). 


ಸಮಷ್ಟಯ ಶಿಕ್ಷಣದಲ್ಲನ ಉತ್ತಮ ಪದ್ಧತಿಗಳು ಹೇಗೆ ಎಲ್ಲ 
ಸವಾಲುಗಳನ್ನೂ ಮೀರಿ ಸಮನ್ವಯ ಶಿಕ್ಷಣದ ಧ್ಯೇಯಗಳನ್ನು 
ಸಾಧಿಸಲು ನೆರವಾಗುತ್ತವೆ ಎನ್ನುವುದಕ್ಕೆ ವಾವು ಸಾಕಷ್ಟು 
ಉದಾಹರಣೆಗಳನ್ನು ಕಾಣುವವರೆಗೂ ಮಕ್ಷಳ ಮರ್ಮಭೇದಕ 
ಪ್ರಶ್ನೆಗಳಗೆ ಸಮಂಜಸ ಸಮಾಧಾನಗಳನ್ನು ಕೊಡುವ ಸವಾಲು 
ಇದ್ದೇ ಇರುತ್ತದೆ. ಇದೇ ಸಮಯದಲ್ಲ. ಅದರ ಸಾಮಾಜಕ, 
ಸಾಂಸ್ಕೃತಿಕ ಸಂದರ್ಭದಲ್ಲ ಬೇರೂರಿದ, ನಿತ್ಯದ ಅಭ್ಯಾಸದಿಂದ 
ಶ್ರೀಮಂತಗೊಂಡು ಅದು ಸಾಕಾರಗೊಳ್ಳಲು ಸುಲಭಗೊಳಸು- 
ವಂತಹ ಸಮವಪ್ಪಯ ಶಿಕ್ಷಣದ ಬಗೆಗೊಆಸುವಂತಹ ಒಂದು 
ಒಮ್ಮತದ ಅರ್ಥೈಸುವಿಕೆಯನ್ನು ರೂಪಿಸಲು ಸಂಶೋಧಕರು, 
ಶಿಕ್ಷಕರು, ಆಡಳತಗಾರರು, ನೀತಿ ನಿರೂಪಕರು ಮತ್ತು ಶಿಕ್ಷಣ ತಜ್ಞರು 
ಎಲ್ಲರೂ ಕೈಜೋಡಿಸಬೇಕಾಗಿದೆ. 


References 


Ainscow, M, Booth, T & Dyson, A. (2006). Improving Schools, Developing Inclusion. London: Routledge. 


Alur, M. (2007). The Lethargy of a Nation: Inclusive Education in India, in L. Barton and F. Armstrong, (eds.). Policy, experience and change: Cross- 
cultural reflections on inclusive education, pp. 91-106. Dordrchet: Springer. 


Armstrong, A.C., Armstrong, D. & Spandagou, |. (2010). Inclusive Education: International Policy and Perspective. London: Sage. 
Ghai, A. (2015). Rethinking Disability in India. London: Routledge. 


Ghai, A. (2001). Marginalization and disability: Experiences from the Third World, in M. Priestley (Ed.). Disability and the Life Course: Global Perspectives. 
Cambridge University Press. 


Graham, L. J., and Slee, R. (2008). An Illusory Interiority: Interrogating the Discourses of Inclusion. Educational Philosophy and Theory, Vol.40, No. 2. 
Lindsay, K. G. (2007). Inclusive Education in India: Interpretation, implementation and issues. Create Pathways to Access, 15. University of Sussex. 


Madan, A. (2018). Inclusive Education in India: Concept, Practice and the Way Forward, in A. Ghai, (Ed.). Disability in South Asia: Knowledge and 
experience. London: Sage. 


Rao, S. (2001) A Little Inconvenience’: Perspectives of Bengali Families of Children with Disabilities on Labelling and Inclusion, Disability & Society, 16:4, 
pp. 531-548. 


Singal, N. (2014). Entry, Engagement and Empowerment: Dilemmas for Inclusive Education in an Indian Context, in L. Florian (Ed.). The Sage Handbook 
of Special Education, Vol 1. (pp.203-216). London: Sage. 


Singal, N. (2006). Inclusive Education in India: International Concept, National Interpretation. International Journal of Disability, Development and 
Education, Vol. 53, No. 3, pp. 351-369. 


Singal, N. (2005). Mapping the Field of Inclusive Education: A Review of the Indian Literature. International Journal of Inclusive Education, 9:4, 331-350, 
DOI: 10.1080/13603110500138277 


UNESCO (2019). N for Nose: State of the Education Report India: Children with Disabilities. New Delhi: UNESCO. 
UNICEF (2015). Retrieved from: https://www.oxfamindia.org/education/Still-too-many-children-out-of-school. 


ಡಾ. ಅಂಕುರ್‌ ಮದನ್‌ ಅವರು ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದಲ್ಲ ಕಾರ್ಯ ನಿರ್ವಹಿಸು 
ಮಕ್ಕಳ ಅಭವೃದ್ಧಿ ಮತ್ತು ಕಲಅಕೆ ಹಾಗೂ ಸಮನ್ವಯ ಶಿಕ್ಷಣದ ಕೋರ್ಸುಗಳನ್ನು ಬೋಧಿಸು 


ಅವರನ್ನು ankur.madan @azimpremjifoundation.org ನಲ್ಪ ಸಂಪರ್ಕಿಸಬಹುದು. 


ತಿದ್ದು, 
ea) 
ರೆ. 


ಅನುವಾದ: ಜನಾರ್ಧನ್‌ | ಪರಿಶೀಲನೆ: ನಾಗಮಣಿ ಎಸ್‌ ಎನ್‌ 


